ಕರ್ನಾಟಿಕ ವಿಧಾನ ಪರಿಷತ್ತು 
ನೂರ ನಲವತ್ತ ಮೂರನೆಯ ಅಧಿವೇಶನದ ಮುಂದುವರೆದ ಉಪವಬೇಶನ 
ಚುಕೆೆ ಗುರುತಿನ ಪ್ರಶ್ನೆ 


ದಿನಾಂಕ: 31-03-2021 ಪ್ರಶ್ನೆ ಸಂಖ್ಯೆ: 359 (2517) 

ಸದಸ್ಯರ ಹೆಸರು ಮತ್ತು ಕ್ಷೇತ್ರ: ಶ್ರೀ ರಘುನಾಥ್‌ ರಾವ್‌ ಮಲ್ಮಾಪೂರೆ (ವಿಧಾನಸಭೆಯಿಂದ ಚುನಾಯಿತರಾದವರು) 
ಉತ್ತರ ನೀಡಬೇಕಾದ ದಿನಾ೦ಕ: 31-03-2021 

ಉತ್ತರಿಸುವ ಸಚಿವರು: ಕಂದಾಯ ಸಚಿವರು 

ವಿಷಯ: ರೈತರಿಗೆಗುತ್ತಿಗೆ/ಖಾಯಂ ಭೂಮಾಪಕರಿಂದ ತೊಂದರೆಯಾಗುತ್ತಿರುವ ಬಗ್ಗೆ 


(ಅ) ಬೀದರ್‌ ಜಿಲ್ಲೆಯಲ್ಲಿ ಕಂದಾಯ ಇಲಾಖೆಯಡಿ ಕರ್ತವ್ಯ ನಿರ್ವಹಿಸುತ್ತಿರುವ ಒಟ್ಟು 
ಸಿಬ್ಬಂದಿಗಳ ಸಂಖ್ಯೆ ಎಷ್ಟು ; (ತಾಲ್ಲೂಕುವಾರು ಖಾಯಂ ಹಾಗೂ ಗುತ್ತಿಗೆ ಸಿಬ್ಬಂದಿಗಳ 
ಖವರವನ್ನು ಹೆಸರು ಹಾಗೂ ಅವರು ಸೇವೆಗೆ ಸೇರಿದ ದಿನಾಂಕದ ಮಾಹಿತಿಯೊಂದಿಗೆ 
ನೀಡುವುದು) 


(ಆ) ಪರವಾನಗಿ ಭೂಮಾಪಕರನ್ನು ನೇಮಕ ಮಾಡಿಕೊಳ್ಳಲು ಅಗತ್ಯ ಅನುಮತಿ 
ಪಡೆಯಲಾಗಿದೆಯೇ ಇವರಿಗೆ ಪಾವತಿಸುತ್ತಿರುವ ವೇತನ ಎಷ್ಟು ; ಇವರಿಗೆ ಹಂಚಿಕೆ 
ಮಾಡಿರುವ ಕಾರ್ಯವನ್ನು ಸಮರ್ಪಕವಾಗಿ ನಿಭಾಯಿಸುತ್ತಿದ್ದಾರೆಯೇ; (ಸಂಪೂರ್ಣ 
ಮಾಹಿತಿ ನೀಡುವುದು) 


(ಇ) ಖಾಯಂ ಭೂಮಾಪಕರು ಇದ್ದರೂ ಸಹ ಪರವಾನಗಿ ಗುತ್ತಿಗೆ ಭೂಮಾಪಕರಿಂದ ಭೂಮಿ 
ಸರ್ಮೇ ಇತ್ಯಾದಿ ಕೆಲಸಗಳನ್ನು ನಿರ್ವಹಿಸಲು, ಭೂದಾಖಲೆಗಳ ಸಹಾಯಕ ನಿರ್ದೇಶಕರು 
ಸೂಚಿಸುತ್ತಿರುವುದು ಸರ್ಕಾರದ ಗಮನಕ್ಕೆ ಬಂದಿದೆಯೇ; ಬಂದಿದ್ದಲ್ಲಿ, ಕಾರಣಗಳೇನು; 
(ವಿವರ ನೀಡುವುದು) 


(ಈ) ಭೂದಾಖಲೆಗಳ ಸಹಾಯಕ ನಿರ್ದೇಶಕರು ಪರವಾನಗಿ/ಭೂಮಾಪಕರಿಗೆ ಹೆಚ್ಚೆಚ್ಚು 
ಕೆಲಸಗಳನ್ನು ನೀಡಲು ಹಣ ಪಡೆಯುತ್ತಿರುವ ಆರೋಪಗಳಿದ್ದು, ಇಂತಹ ಅಧಿಕಾರಿಗಳ 
ಮೇಲೆ ಕೈಗೊಂಡಿರುವ ಕ್ರಮಗಳೇನು; (ಮಾಹಿತಿ ನೀಡುವುದು) 


(ಉ) ಪರವಾನಗಿ/ಖಾಯಂ ಭೂಮಾಪಕರು ಹಣ ಬೀಡದ ಜಮೀನಿನ ಸರ್ವೆ ಕಾರ್ಯ 
ಮಾಡಲು ನಿರಾಕರಿಸುತ್ತಿರುವುದು ನಿಜವೇ; ಅಂತಹ ಗುತ್ತಿಗೆ/ಪರವಾನಗಿ ಭೂಮಾಪಕರನ್ನು 
ಕೆಲಸದಿಂದ ವಜಾ ಮಾಡುವ ಬಗ್ಗೆ ಸರ್ಕಾರದ ನಿಲುಮೇನು; ಪರವಾನಗಿ ಭೂಮಾಪಕರಿಂದ 
ರೈತರಿಗೆ ತು೦ಬಾ ತೊಂದರೆಯಾಗುತ್ತಿದ್ದು, ಅದನ್ನು ತಡೆಗಟ್ಟಿಲು ಸರ್ಕಾರ ಕೈಗೊಂಡ 
ಕ್ರಮಗಳೇನು? (ವಿವರ ನೀಡುವುದು) 


